ಷಾ! ಎಚ್‌. ಎಸ್‌. ಉಹಾರಾಣಿ* 


ಒಂದು ಅಧ್ಯಯನ 


ಹಾಸನ ಜಿಲೆ ಭೌಗೋಳಿಕವಾಗಿ ಮಲೆನಾಡಿನ 


[xe] 
ವ್ಯಾಪ್ತಿಗೊಳಪಟ್ಟಿದೆ. ಅನಾದಿ ಕಾಲದಿಂದಲೂ ಈ ನಾಡು 
ಸಂಪತು ಸವಂ ದಿ ಯಂಂದ ಕೂಡಿತ್ಕೆಂದು ಹೇಳುವ 
"ನಂ CO pS 
ನೂರಾರು ಶಾಸನಗಳು ಲಬ್ಹವಿದೆ. ಹೊಬೂಳರ 
೨ ಗ 
ರಾಜಕೀಯ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಪ್ರಧಾನ 
ಹಾ ಎಬಿ ~~ ೨ 
ಕೇಂದ್ರಗಳಾಗಿದ್ದ ಶ್ರವಣಬೆಳಗೊಳ,  ಹಳೇಬಿಃಡು. 
ಬೇಲೂರು ಮತ್ತು ಅರಸೀಕೆರೆ ಇಂದಿಗೂ ಪೆ ವಾಸಿಗರನು 
ದಂ ಬ (8 


ಆಕರ್ಷಿಸುವ ತಾಣಗಳಾಗಿವೆ. ತಮ್ಮ ನಾಡಿನ ವೆ ಭವ 
ವನ್ನು ದಾಖಲಿಸುವಲ್ಲಿ ಲಿಪಿಕಾರರ ಮತ್ತು ರೂವಾರಿಗಳ 
ಪಾತ್ರ ಮಹತ್ತರವಾದುದು. 


ಬಹುತೇಕ ಶಾಸನಗಳಲ್ಲಿ ಲಿಪಿಕಾರರನ್ನಾಗಲೀ 
ರೂವಾರಿಗಳನ್ನಾಗಲೀ ಹೆಸರಿಸಿಲ್ಲ. ಆದಾಗ್ಯೂ ಲಭ್ಯ 


x 


ಎ.ಕ., ಸಂಪುಟ ೫. ಹಾಸನ ೪೫, ಕ್ರಿ.ಶ. ೧೦೨೫ 
ಅದೇ, ಹಾಸನ ೧೬೪, ಕ್ರಿ.ಶ. ೧೩೧೪ 

ಅದೇ, ಬೇಲೂರು ೨೪೪, ಕ್ರಿ.ಶ. ೧೨೮೫ 

ಅದೇ, ಬೇಲೂರು ೧೭೩, ಕ್ರಿ.ಶ. ೧೪೯೫ 

» ಅರಸೀಕೆರೆ ೪೦, ಕ್ರಿ.ಶ. ೧೨೦೯ 


ಲ 
ಅದೇ, ಅರಸೀಕೆರೆ ೪೯. ಕ್ರಿ.ಶ. ೧೨೧೫ 
ಇ 


ಆದೇ. ಅರಸೀಕೆರೆ ೧೧೩, ಕ್ರಿ.ಶ. ೧೩೧೮ 
3, 


ಎ ಲು ಜ೬೦ ೦00 2 ಲಾ ಟಾ UY pr 
ಕೆ 
ಲ್ಕ 
4. 


ಸಿ 
ಅದೇ, ಅರಕಲಗೂಡು ೬, ಕಿ.ಶ. ೧೨೨೯ 


೬ 


ಕಾರ ಗಾರ 


೭೮. 


ಅಧ್ಯಾಪಕಿ, ಸರಕಾರೀ ಕಿರಿಯ ಕಾಲೇಜು, ಟಿ. ನರಸೀಪುರ 
ಮೇವುಂಡಿ ಮಲ್ಲಾರಿ, ಕನ್ನಡ ನಾಡಿನ ಕೆಲವು ಶಾಸನ ಕವಿಗಳು 


ಹಾಸನ ಜೆಲ್ಲೆಯ ಶಾಸನೋಕ್ತ ಲಿಹಿಕಾರರು ಮತ್ತು ರೂವಾರಿಗಳು- 


ವಿರುವ ಶಾಸನಗಳಲ್ಲಿ ಹೆಸರಿಸಿರುವ ಶಾಸನ ಕವಿಗಳನ್ನು! 
ಗುರುತಿಸಲಾಗಿದೆ. ಈ ದಿಸೆಯಲ್ಲಿ ಸೇನಬೋವರನ್ನು 
ನಿಲ್ಲ. ಲಿಪಿಕಾರರಾಗಿ ಗಣನೀಯ ಸೇವೆ ಸಲ್ಲಿಸಿದ 
ಸೇನಬೋವರು ಅಜ್ಞಾತರಾಗಿಯೇ ಉಳಿದಿರುವುದು 


ಣು 
ಗೋಚರಿಸುತ್ತದೆ. ಈ ಜಿಲ್ಲೆಯಲೂ ಹೆಚ್ಚಾಗಿ ಸೇನ 
ಇಷ್ಟಿ 


ha 
ಬೋವರು ಉಲ್ಲೇಖಿಸಲ್ಪಟ್ಟಿಲ್ಲ. ಆದಾಗ್ಯೂ ಉಕ್ತವಾಗಿ 
ರುವ ಸೇನಬೋವರು ಕಣತೂರು ಗ್ರಾಮದ ಮೋರಯ್ಯ? 


ಬ್ಯಾಡರಹಳ್ಳಿಯ ಮಾದಯನವರ ಮಕ್ಕಳು ನೀಲಕಂಠ, 
ಗಿರಿಸಿದ್ದಾಪುರದ ಸೋವಂಣ*, ಬೆಳವಾಡಿ ಮಜರೆಯ 
ವರದಪ್ಪ, ಕಣಿಕಟ್ಟೆಗ್ರಾಮದ ಮಾದಯ್ಯ, ದಾಸಣ್ಣ 
ಮತ್ತು ಗೋಪಯ್ಯ?, ಮೊಸಳೆಗ್ರಾಮದ ನಾಗಂಣದೇವ, 
ಕೆಲಂಗೆರೆ.. ಗ್ರಾಮದ ಸಿಂಪಂಣ್ಣೌಿ, ಗಂಡಸಿಗ್ರಾಮದ 


ಸಂಕಣ, ಶಂಭಾನಾಥಪ್ರರದ ಲಿಂಗಣ್ಣ! ಮತ್ತು 


ಹೊನ್ನಗೊಂಡನಹಳ್ಳಿಯ ಫಘಣಿಯಪ!2, ಮುದುಡಿ 
ಗ್ರಾಮದೆ ಶಾಸನವನ್ನು ಬರೆದ ಮಾದಯ್ಯ. ಕಣಿಕಟ್ಟೆ 
ಗ್ರಾಮದ ಮಾದಯ್ಯನೇ ಆಗಿರಬಹುದು. 


ಶಾಸನಗಳಲ್ಲಿ ದಾಖಲಿಸಿರುವಂತೆ ದಬ್ಬೆ ಅಗ್ರಹಾರದ 
ರೇಚಣ್ಣ!" ಮತ್ತು ತಳಿಲೂರು ಗ್ರಾಮದ ಶ್ರೀರಂಗ 
ದೇವ! ಶೀಘ್ರಲಿಪಿಕಾರರಾಗಿದ್ದರೆಂದು ಗೊತ್ತಾಗುತ್ತದೆ. 


ಈ ಜಿಲ್ಲೆಯಲ್ಲಿ ಲಭ್ಯವಿರುವ ವಿಜಯನಗರದ 
ಶಾಸನಗಳನ್ನು ರಚಿಸಿದಾತ ಸಭಾಪತಿ, ಈತ ಕಪ್ಪವೇಣ 
ರಾಯನ ಕಾಲದಿಂದ 
ಆಸ್ಥಾನವನ್ನಲಂಕರಿಸಿದ ಶಾಸನಕವಿ ಎಂದು ಮನದಟ್ಟಾಗು 
ತ್ತದೆ. ಈತನ ಕಾಲವನ್ನು ನಿರ್ದಿಷ್ಟವಾಗಿ ಹೇಳಲಾಗಿಲ್ಲ. 
ಈ ಜಿಲ್ಲೆಯಲ್ಲಿ ಕ್ರಿ.ಶ. ೧೫೧೫ ರಿಂದ ೧೫೬೧ರ ವರೆಗಿನ 
ಐದು ಶಾಸನಗಳು! ದೊರೆತಿರುವುದರಿಂದ ಈತ 
ಸುಮಾರು ೪೬ ವರ್ಷಗಳ ಕಾಲ ರಾಜಾಶ್ರಯ ಪಡೆದಿದ್ದ 
ನೆಂದು ಖಚಿತವಾಗಿ ಹೇಳಬಹುದು. 


ಹೈ pe RE 
ಅಚ್ಯುತದೇವರಾ ಯನವರೆಗೆ 


ಸ ಈ ಜಿಲ್ಲೆಯ ಶಾಸನಗಳನ್ನು ಕೆತ್ತಿದ 
ರೂವಾರಿಗಳಲ್ಲಿ  ವರ್ಧವಕಾನಾಚಾರಿ ಗಮನಾರ್ಹ. 


ಇನ್ನು 


12 ಅದೇ, ಅರಕಲಗೂಡು ೧೦೪, ೧೫ನೇ ಶತಮಾನ 

13 ಆದೇ. ಅರಸೀಕೆರೆ ೧೫೦, ಕ್ರಿ.ಶ. ೧೧೯೫ 

14 ಅದೇ, ಬೇಲೂರು ೨೦೦. ಕ್ರಿ.ಶ. ೧೦೭೩ 

15 ಅದೇ, ಅರಸೀಕೆರೆ ೧೩೦. ಕ್ರಿ.ಶ. ೧೨೦೦ 

16 ಅದೇ, ಹಾಸನ ೬, ಕ್ರಿಶ. ೧೫೧೫ : ೯೪, ೧೫೬೪ 22, 


ಶ್ರವಣಬೆಳಗೊಳದ ಏಳು ಶಾಸನಗಳನ್ನು! ಕಂಡರಿಸಿದ 
ಹಿರಿಮೆ ಈತನದ್ದಾಗಿದೆ. ಸುಮಾರು ೮೫ಕ್ಕೂ ಹೆಚ್ಚು 
ರೂವಾರಿಗಳನ್ನು ಶಾಸನಗಳಲ್ಲಿ ಗಮನಿಸಬಹುದಾದರೂ, 


ಎಲ್ಲಿಯೂ ವಾದವಿವಾದಕ್ಕೆ ಒಳಪಟ್ಟಿರುವ 
ಜಕಣುಚಾರಿಯ ಪ್ರಸ್ತಾಪವಿಲ್ಲ, 
ಹೊಯ್ಸಳರ ಶಾಸನಗಳಲ್ಲಿ ರೂವಾರಿಗಳಿಗೆ 


ಪ್ರಾಶಸ್ತ್ಯ ನೀಡಿರುವಂತೆ ಇನ್ಯಾರ ಶಾಸನಗಳಲ್ಲೂ ನೀಡಿಲ್ಲ. 
ಅಧಿಕ ಪ್ರವರಾಣದಲ್ಲಿ ದೇವಾಲಯಗಳು. ಕೆರೆ ಕಟ್ಟೆಗಳು 
ನಿರ್ಮಾಣಗೊಂಡದ್ದರಿಂದ ರೂವಾರಿಗಳ ಅಗತ್ಯ ಕಂಡು 
ಬಂದಿರಬೇಕು. ಆದರೆ ನಂತರದ ಕಾಲದಲ್ಲೂ ನಿರ್ಮಾಣ 
ಕಾರ್ಯ ಬಿರುಸಿನಿಂದಲೇ ಕೂಡಿತ್ತು. ಹೀಗಿದ್ದಾಗ್ಯೂ 
ಹೊಯ್ಸಳರ ಶಾಸನಗಳಲ್ಲೇ ಅಧಿಕ ಸಂಖ್ಯೆಯಲ್ಲಿ 
ರೂವಾರಿಗಳನ್ನು ಗುರುತಿಸಲಾಗಿದೆ.' ಸಾಮಾಜಿಕವಾಗಿ 
ಆರ್ಥಿಕವಾಗಿ ರೂವಾರಿಗಳು ಗಳಿಸಿದ ಸ್ಥಾನಮಾನವೇ 
ಕಾರಣವಿರಬಹುದೇ ? ಈ ದಿಸೆಯಲ್ಲಿ ಗಂಭೀರವಾಗಿ 
ಚಿಂತಿಸುವ ಅಗತ್ಯವಿದೆ. 


ಕ್ರಿ.ಶ ೧೫೬೧ : ಅದೇ, ಬೇಲೂರು ೧೯೭, ಕ್ರಿ.ಶ. ೧೫೩೯ ; 


